ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 


ಮಾನ್ಯ ಸದಸ್ಥರ ಹೆಸರು 
ರಿ 


(101) 


ಉತ್ತರಿಸುವ ದಿನಾಂಕ 21.09.2020 


ಉತ್ತರಿಸುವ ಸಚಿವರ 


ಶ್ರೀ ಬಸವರಾಜ ಶಿವಲಿಂಗಪ್ತ ಹೊರಟ್ಟಿ (ಶಿಕ್ಷಕರ ಕ್ಷೇತ) 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು. 


ಶಾಲೆಗಳ ನೌಕರರ ಮನವಿಯನ್ನು ಪರಿಗಣಿಸಿ 
ವಿಶೇಷ ಪ್ಯಾಕೇಜ್‌ ಮಂಜೂರು ಮಾಡಲು ಕ್ರಮ 


ಕೈಗೊಳ್ಳುವುದೇ? 


ಬ 


ಕ್ರಸಂ. I ಪ್ರಶ್ನೆ ಉತ್ತರ 
ಅ ಕೊರೋನ ಲಾಕ್‌ಡೌನ್‌ನಿಂದ ಅನುದಾನ ಗ ಬಂದಿದೆ. 
ಶಾಲೆಗಳ 2 ಲಕ್ಷಕ್ಕೂ ಹೆಚ್ಚು ಶಿಕ್ಷಕರು ಕೆಲಸ ಮತ್ತು 
ವೇತನವಿಲ್ಲದೆ ಕಳೆದ ಆರು ತಿಂಗಳಿಂದ ಸಂಕಪ್ಪಕ್ಕೆ 
ಸಿಲುಕಿರುವ ವಿಷಯ ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 
(i 
ಆ ಹಾಗಿದ್ದಲ್ಲಿ, ಕೊರೋನ ಲಾಕ್‌ಡೌನ್‌ ಅವಧಿಯನ್ನು | ಅತಿಥಿ ಶಿಕ್ಷಕರು ತಾತ್ಕಾಲಿಕವಾಗಿ 10 ತಿಂಗಳ 
ಸೇವೆ ಎಂದು ಪರಿಗಣಿಸಿ ಅತಿಥಿ ಉಪನ್ಯಾಸಕರು | ಶಾಲೆಗಳು ಶಾಲೆ ನಿರ್ವಹಿಸುವ ನಿರ್ದಿಷ್ಟ ಅವಧಿಗೆ 
ಹಾಗೂ ಅನುದಾನ ರಹಿತ ಶಾಲೆಗಳಲ್ಲಿ ಕೆಲಸ ಆಯ್ಕೆಯಾಗಿ ಗೌರವ ಸಂಭಾವನೆ ಆಧಾರದ ಮೇಲೆ 
ಮಾಡುತ್ತಿರುವ ಶಿಕ್ಷಕರಿಗೆ ವಿಶೇಷ ಪ್ಯಾಕೇಜ್‌ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರಾಗಿರುತ್ತಾರೆ. ಅತಿಥಿ 
ಮೂಲಕ ಧನ ಸಹಾಯ ನೀಡಲು ಸರ್ಕಾರಕ್ಕೆ ಶಿಕ್ಷಕರುಗಳು ವಾಸ್ತವವಾಗಿ ಕಾರ್ಯನಿರ್ವಹಿಸಿದ 
4 ಇರುವ ತೊಂದರೆಗಳೇನು; ದಿನಗಳನ್ನು ಪರಿಗಣಿಸಿ ಸಂಭಾವನೆಯನ್ನು 
ಇ ಸರ್ಕಾರ ಅನುದಾನ ರಹಿತ | ಪಾವತಿಸಲಾಗುತ್ತದೆ. ಕಾರ್ಯನಿರ್ವಹಿಸದ ಅವಧಿಗೆ 


ಅನುದಾನರಹಿತ ಶಾಲಾ ಕಾಲೇಜುಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಅನುದಾನರಹಿತ ಶಿಕ್ಷಕರ 
ವೇತನ ಮತ್ತು ಇತರೆ ಸೇವಾ ಸೌಲಭ್ಯಗಳನ್ನು ಆಯಾ 
ಆಡಳಿತ ಮಂಡಳಿಗಳೆ ಭರಿಸಬೇಕಾಗುವುದರಿಂದ 
ವಿಶೇಷ ಪ್ಯಾಕೇಜ್‌ ಮಂಜೂರಾತಿ ಪಶ್ನೆ 
ಉದ್ದವಿಸುವುದಿಲ್ಲ. ಇದಕ್ಕೆ ಅನುಕೂಲ ಮಾಡುವ 


ದೃಷ್ಟಿಯಿಂದ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ 


ಮಾಡಿಕೊಳ್ಳಲು ಹಾಗೂ ಮೊದಲ ಅವಧಿಯ 
ಶುಲ್ಕಗಳನ್ನು ಸಂಗ್ರಹಿಸಲು ಅವಕಾಶ 


ಸಂ:ಇಪಿ265ಎಸ್‌ಇಎಸ್‌2020 


